ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ನಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 624 


ಸದಸ್ಯರ ಹೆಸರು 


ನ ರ Fk) 


ಮಾನೆ ಶ್ರೀನಿವಾಸ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಉತ್ತರಿಸಬೇಕಾದ ದಿನಾಂಕ: 24.09.2020 

ಉತ್ತರಿಸುವವರು ಸನ್ಮಾನ್ಯ ಮುಖ್ಯಮಂತ್ರಿಯವರು 

ಕ್ರಸಂ. ಪಕ್ನೆ ಉತ್ತರ 

ಅ) 2009 ಹಾಗೂ 2020ನೇ ಸಾಲಿನಲ್ಲಿ 2019-20ನೇ ಸಾಲಿನಲ್ಲಿ ನೆರೆಹಾವಳಿ ಪರಿಹಾರಕ್ಕಾಗಿ 
ರಾಜ್ಯದಲ್ಲಿ ಉಂಟಾದ ಭೀಕರ ನೆರೆಹಾವಳಿಗೆ | ಕೇಂದ್ರ ಸರ್ಕಾರದ ಎನ್‌.ಡಿ.ಆರ್‌.ಎಫ್‌.ನಿಂದ ಒಟ್ಟು 
ಕೇಂದ್ರದ ಎನ್‌.ಡಿ.ಆರ್‌.ಎಫ್‌. ದಿಂದ ಬಂದ |ರೂ.2905.28ಕೋಟಿಗಳ ಅನುದಾನ ರಾಜ್ಯ 
ಅನುದಾನವೆಷ್ಟು; ಸರ್ಕಾರಕ್ಕೆ ಬಂದಿರುತ್ತದೆ. 

2020-21ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ 
ಎನ್‌.ಡಿ.ಆರ್‌.ಎಫ್‌.ನಿಂದ ರಾಜ್ಯ ಸರ್ಕಾರಕ್ಕೆ 
ಯಾವುದೇ ಅನುದಾನ ಬಂದಿರುವುದಿಲ್ಲ. 

ಆ) ರಾಜ್ಯದಲ್ಲಿ ಉಂಟಾಗಿರುವ ವ್ಯಾಪಕ ಕೇಂದ್ರ ಸರ್ಕಾರದ ಎಸ್‌.ಡಿ.ಆರ್‌.ಎಫ್‌.ನಿಂದ 
ಕೊರೊನಾ ಹಾವಳಿ ತಡೆಗಟ್ಟುವ ನಿಟ್ಟಿನಲ್ಲಿ ಕೊರೊನಾ ಹಾವಳಿ ತಡೆಗಟ್ಟುವುದೂ ಸೇರಿದಂತೆ 
ರಾಜ್ಯಕ್ಕೆ ಕೇಂದದಿಂದ ಬಂದ | ಪರಿಹಾರ ಕಾರ್ಯಗಳಿಗಾಗಿ ರಾಜ್ಯ ಸರ್ಕಾರಕ್ಕೆ 
ಅನುದಾನವೆಷ್ಟು? 2020-21ನೇ ಸಾಲಿಗೆ ಒಟ್ಟು ರೂ.791.00 


ಕೋಟಿಗಳ ಅನುದಾನ ಬಿಡುಗಡೆಯಾಗಿದ್ದು, 
ಇದನ್ನು ಕಂದಾಯ ಇಲಾಖೆ (ವಿಪತ್ತು 
ನಿರ್ವಹಣೆ)ಗೆ ಬಿಡುಗಡೆಗೊಳಿಸಲಾಗಿದೆ. 

2020-21ನೇ ಸಾಲಿನಲ್ಲಿ ರಾಷ್ಟ್ರೀಯ ಆರೋಗ್ಯ 
eಯ(National Health Mission) 
ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ 
ಮಾಡಲಾದ ಒಟ್ಟು ರೂ.281.10 ಕೋಟಿಗಳನ್ನು 
ಕೊರೊನಾ ಹಾವಳಿ ತಡೆಗಬ್ಬಲು ಬಿಡುಗಡೆ 


ಮಾಡಲಾಗಿದೆ. 


ಖೆ, ಔಯ 


(ಬಿ.ಎಸ್‌.ಯಡಿಯೂರಪು ೭ 


ಮುಖ್ಯಮಂತ್ರಿ 


